ಕರ್ನಾಟಕ ವಿಧಾನ ಪರಿಷತ್ತು 


1707 


ಶ್ರೀ ಅಲ್ಲಂ ವೀರಭದ್ರಪ್ಪ, ಶ್ರೀ ಶರಣಪ್ಪ ಮಟ್ಟೂರ ಮತ್ತು 
ಶ್ರೀ ಚಂದ್ರಶೇಖರ್‌ ಟಿ. ಪಾಟೀಲ್‌ ' 


ಉತರಿಸುವ ಸಚಿವರು 


ಮಾನ್ಯ ಉಪ ಮುಖ್ಯಮಂತ್ರಿಗಳು (ಉನ್ನತ ಶಣ) 


ನ 
ಉತ್ತರಿಸಬೇಕಾದ ದಿನಾಂಕ 


ತ್ತ 23-03-2020 p 
ಪ್ರಶ್ನೆ ಉತ್ತರ 

(ಅ) | ಕಲಬುರಗಿಯಲ್ಲಿರುವ “ಕರ್ನಾಟಕ ಸೆಂಟ್ರಲ್‌ | ಕೇಂದ್ರ ಸರ್ಕಾರದ ಶಾಸನದ ಮೂಲಕ ಚಿಸಲಟ 

ಯೂನಿವರ್ಸಿಟಿಯಲ್ಲಿ. ಇರುವ 30 ಬಧಾಗಗರು: 67 ವಿಶ್ವವಿದ್ಯಾಲಯವಾಗಿದ್ದು, ಈ ಕೇಂದ್ರ ವಿಶ್ವವಿದ್ಯಾಲಯವು 

| ಪ್ರಾಧ್ಯಾಪಕರು ಮತ್ತು ಸಹ ಪ್ರಾಧ್ಮಾಪಕರುಗಳ 

3 ಣೆ ಈ ಕೆಂದ್ರ ಸರ್ಕಾರದ ಮಾನವ ಸಂಪನೂಲ ಅಭಿವೃದ್ಧಿ 

ನೇಮಕಾತಿಯನ್ನು ಯು.ಜಿಸಿ ಮಾರ್ಗಸೂಚಿಗೆ ಸ 


ವಿರುದ್ದವಾಗಿ ನೇಮಕಾತಿ ಮಾಡಲಾಗಿದೆಯೇ; 


pe 


ಮಂತ್ರಾಲಯದ ಹಾಗೂ ವಿಶ್ವವಿದ್ಯಾಲಯ ಧನ ಸಹಾಯ 
ಆಯೋಗದ ನೇರ ನಿಯಂತ್ರಣಕ್ಕೆ ಒಳಪಡುತ್ತದೆ. 
ಕಲಬುರಗಿಯಲ್ಲಿನ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ 


ಸಿಬ್ಬಂದಿ ನೇಮಕಾತಿ," ಆಡಳಿತಾತ್ಮಕ ಹಾಗೂ ಶೈಕ್ಷಣಿಕ 


ಪ್ರಕಾರ್ಯಗಳ ಮೇಲೆ ರಾಜ್ಯ ಸರ್ಕಾರವು ಯಾವುದೇ 


ಅಧಿಕಾರ ವ್ಯಾಪ್ತಿ ಹೊಂದಿರುವುದಿಲ್ಲ. 


(ಆ) 


ಸದರ ಹುತ್ಕಗ ಇವಕ್ಯ ಇದನ ಸದ್ಯಾ 
ಗಣನೆಗೆ ತೆಗೆದುಕೊಳ್ಳದಿರುವುದು ಹಾಗೂ ' ಅರ್ಹ 
ಅಭ್ಯರ್ಥಿಗಳು ವಂಚಿತರಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


(ಇ) 


ಸದರಿ ಪ್ರಕ್ರಿಯೆಯನ್ನು ತಡೆಹಿಡಿಯುವ ಬಗ್ಗೆ ಮತ್ತು 
ನ್ಯಾಯ ಸಮ್ಮತವಾಗಿ ಯು.ಜಿ.ಸಿ. ಮಾರ್ಗಸೂಚಿಯನ್ವಯ 
ನೇಮಕಾತಿ ಪ್ರಕ್ರಿಯೆ ನಡೆಸುವ ಬಗ್ಗೆ ಸರ್ಕಾರದ 
ಚಿಂತನೆಯಲ್ಲಿದೆಯೇ (ಹೆಸರು ಹಾಗೂ ಹುದ್ದೆಗಳ ಸಮೇತ 
ವಿವರವನ್ನು ಒದಗಿಸುವುದು) 


ಅನ್ನಯಿಸುವುದಿಲ್ಲ. 


ಸಂಖ್ಯೆ ಇಡಿ 23 ಯುಜಿವಿ 2020 


ಸಿ.ಎನ್‌.) 
ಮುಖ್ಯಮಂತ್ರಿಗಳು 

ಶಿಕ್ಷಣ, ಐಟಿ & ಬಿಟಿ 

ಪ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ 
€ವನೋಪಾಯ ಇಲಾಖೆ) 


[24 


